ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಶುಕ್ರವಾರ, ದಿನಾ೦ಕ: 25ನೇ ಸೆಷ್ಟ೦ಬರ್‌, 2020 


ಗ್ರಾಮೀಣ ಉದ್ಯೋಗ ಖಾತಿ ಯೋಜನೆಯಡಿ ಉದ್ಯೋಗ ನೀಡಿರುವ ಕುರಿತು 
ಶ್ರೀ ಲಹರ್‌ಸಿಂಗ್‌ ಸಿರೋಯಾ (ವಿಧಾನಸಭೆಯಿಂದ ಚುನಾಯಿತರಾದವರು):- 


728 (823) ಮಾನ್ಯ ಗ್ರಾಮೀಣಾಬಿವೃದ್ದಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ :- 


(ಅ) ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತಿ ಯೋಜನೆಯಡಿ ಗ್ರಾಮೀಣ ಭಾಗದ ಜನರಿಗೆ ಉದ್ಯೋಗ 
ನೀಡುವ ಕ್ರಮ ಜಾರಿಯಲ್ಲಿದೆಯೇ ; 


(ಆ) ಕೋವಿಡ್‌ ಪರಿಸ್ಥಿತಿ ಆರಂಭವಾದ 2020ರ ಮಾರ್‌ ಮಾಹೆಯಿಂದ 2020ರ ಜುಲೈ ಮಾಹೆಯವರೆಗೆ 
ಈ ಯೋಜನೆಯಡಿ ಉದ್ಯೋಗ ಪಡೆದವರ ವಿವರ ಹಾಗೂ ಒಟ್ಟು ನಡೆದ ಕಾಮಗಾರಿಗಳು ಹಾಗೂ ಅದರ 
ವೆಚ್ಚಿದ ಪೂರ್ಣ ವಿವರವನ್ನು ಒದಗಿಸುವುದು ? 


